Kerala Gazette No. 31 dated 4th August 2020 . 

. 


PART I 


Section iii 


सत्यमेव जयते 


ga 


OF KERAL 


ಕೇರಳ ಸರಕಾರ 


ಕಾನೂನು 


ಶಾಸನ ರಚನೆ - ಐ ) ಇಲಾಖೆ 


ಅಧಿಸೂಚನೆ 


2018 ಮಾರ್ಚ್ 31 , 


ನಂಬ್ರ 5931 ಲೆಗ್ , ಐ 2 / 2018 /ಕಾನೂನು, ತಿರುವನಂತಪುರಂ , 


1193 ಮೀನ 17 / 
1940 ಚೈತ್ರ 10 . 


ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ . ವಿಧಾನಸಭೆಯು ಮಂಜೂರುಮಾಡಿದಂತಹ 
ಮಸೂದೆಗೆ 2018 ಮಾರ್ಚ್ 31 ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ ಲಭಿಸಿತು . 


ರಾಜ್ಯಪಾಲರ ಆಜ್ಞಾಪ್ರಕಾರ, 


ಬಿ. ಜಿ. ಹರೀಂದ್ರನಾಥ್ , 


ಕಾನೂನು ಕಾರ್ಯದರ್ಶಿ . 


G 371/ 2018/ GPC . 


69 


2 


2018 ರ 9 ನೇ ಅಧಿನಿಯಮ 


2018 ರ ಕೇರಳ ವಿಧಾನಸಭಾ ಸದಸ್ಯರಿಗೆ ಪಿಂಚಣಿ ಸಂದಾಯ (ತಿದ್ದುಪಡಿ ) 

ಅಧಿನಿಯಮ 
1976 ರ ಕೇರಳ ವಿಧಾನಸಭಾ ಸದಸ್ಯರಿಗೆ ಪಿಂಚಣಿ ಸಂದಾಯ ಅಧಿನಿಯಮವನ್ನು 

ಮತ್ತಷ್ಟೂ ತಿದ್ದುಪಡಿ ಮಾಡುವುದಕ್ಕಿರುವ 


ಒಂದು 


ಅಧಿನಿಯಮ 


ಪೀಠಿಕೆ -1976 ರ ಕೇರಳ ವಿಧಾನಸಭಾ ಸದಸ್ಯರಿಗೆ ಪಿಂಚಣಿ ಸಂದಾಯ 
ಅಧಿನಿಯಮವನ್ನು ಇನ್ನು ಮುಂದಿನ ಉದ್ದೇಶಗಳಿಗಾಗಿ ಮತ್ತೂ ತಿದ್ದುಪಡಿ ಮಾಡುವುದು 
ಯುಕ್ತವಾಗಿರುವುದರಿಂದಲೂ 


ಭಾರತ ಗಣರಾಜ್ಯದ ಅರುವತ್ತೊಂಭತ್ತನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗಿದೆ: 


1 . 


ಸಂಕ್ಷಿಪ್ತ ನಾಮ ಮತ್ತು ಪ್ರಾರಂಭ. (1) ಈ ಅಧಿನಿಯಮವನ್ನು 2018 ರ 
ಕೇರಳ ವಿಧಾನಸಭಾ ಸದಸ್ಯರಿಗೆ ಪಿಂಚಣಿ ಸಂದಾಯ ( ತಿದ್ದುಪಡಿ ) ಅಧಿನಿಯಮವೆಂದು 
ಕರೆಯಬಹುದು . 


( 2 ) 


ಇದು 2018 ರ ಏಪ್ರಿಲ್ 1 ನೇ ದಿನಾಂಕದಂದು ಜಾರಿಗೆ ಬರತಕ್ಕದ್ದು . 


2 . 


ವಿಭಾಗ 2 ಬಿಯ ತಿದ್ದುಪಡಿ .- 1976 ರ ಕೇರಳ ವಿಧಾನಸಭಾ ಸದಸ್ಯರಿಗೆ ಪಿಂಚಣಿ 
ಸಂದಾಯ ಅಧಿನಿಯಮದ ( 1976 ರ 46 ) ( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆಂದು 
ಉಲ್ಲೇಖಿಸಲ್ಪಡುವುದು ) ದ ವಿಭಾಗ 2 ಬಿಯ (1 ) ನೇ ಉಪ- ವಿಭಾಗದಲ್ಲಿ , ಇಪ್ಪತ್ತನಾಲ್ಕು ಸಾವಿರ 
ರೂಪಾಯಿಗಳು ” ಎಂಬ ಪದಗಳ ಜಾಗದಲ್ಲಿ “ ಎಪ್ಪತ್ತೈದು ಸಾವಿರ ರೂಪಾಯಿಗಳು ” ಎಂಬ 
ಪದಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು . 

ಅನುಸೂಚಿಯ ತಿದ್ದುಪಡಿ. ಪ್ರಧಾನ ಅಧಿನಿಯಮದಲ್ಲಿ , ಅಸ್ತಿತ್ವದಲ್ಲಿರುವ 
ಅನುಸೂಚಿ ಹಾಗೂ ಷರತ್ತುಗಳ ಜಾಗದಲ್ಲಿ ಈ ಕೆಳಗಿನ ಅನುಸೂಚಿಯನ್ನು ಹಾಗೂ 
ಷರತ್ತುಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು, ಅದೇನೆಂದರೆ : 

70 


3 . 


3 . 


“ ಅನುಸೂಚಿ 


[2( 1) ನೇ ವಿಭಾಗವನ್ನು ನೋಡಿರಿ ] 

ಪಿಂಚಣಿ ದರ 


ಕಾಲಾವಧಿ 


ಪ್ರತಿ ತಿಂಗಳಿಗೆ 
ಪಿಂಚಣಿ ದರ 

( ಕ ) 


8,000 


ಎರಡು ವರ್ಷಗಳಿಗಿಂತ ಕಡಿಮೆಯಿರುವ ಯಾವುದೇ 
ಕಾಲಾವಧಿಗೆ 


ಒಟ್ಟು ಎರಡು ವರ್ಷಗಳಿಗೆ 

8,000 
ಒಟ್ಟು ಮೂರು ವರ್ಷಗಳಿಗೆ 

12,000 
ಒಟ್ಟು ನಾಲ್ಕು ವರ್ಷಗಳಿಗೆ 

16,000 
ಒಟ್ಟು ಐದು ವರ್ಷಗಳಿಗೆ 

20,000 
ಆದರೆ ಯಾವುದೇ ವ್ಯಕ್ತಿಯು, 2 ನೇ ವಿಭಾಗದ (1) ನೇ ಉಪ - ವಿಭಾಗದಲ್ಲಿ ಹೇಳಿರುವ 
ಪ್ರಕಾರ ಐದು ವರ್ಷಗಳಿಗಿಂತ ಹೆಚ್ಚು ಕಾಲಾವಧಿಗೆ ಒಬ್ಬ ಸದಸ್ಯನಾಗಿ ಸೇವೆ ಸಲ್ಲಿಸಿದ್ದಲ್ಲಿ 
ಐದು ವರ್ಷಗಳಿಗಿಂತ ಹೆಚ್ಚಿನ ಪ್ರತಿಯೊಂದು ವರ್ಷಕ್ಕೂ ಪ್ರತಿ ತಿಂಗಳು ಒಂದು ಸಾವಿರ 
ರೂಪಾಯಿಗಳಂತೆ ಅಧಿಕ ಪಿಂಚಣಿಯನ್ನು ಆತನಿಗೆ ನೀಡತಕ್ಕದ್ದು : 

ಮತ್ತೂ , ಪಿಂಚಣಿಗೆ ಅರ್ಹವಾದ ಒಟ್ಟು ಕಾಲಾವಧಿಯನ್ನು ಲೆಕ್ಕಹಾಕುವಾಗ ಅರ್ಧ 
ವರ್ಷವನ್ನು ಹಾಗೂ ಅದಕ್ಕಿಂತ ಹೆಚ್ಚಿನ ಕಾಲಾವಧಿಯನ್ನು ಮುಂದಿನ ಪೂರ್ಣ ವರ್ಷವಾಗಿ 
ಲೆಕ್ಕಹಾಕತಕ್ಕದ್ದು: 

ಮತ್ತೂ ಅಲ್ಲದೆ , ಮಾಜಿ ಸದಸ್ಯನಿಗೆ ಪ್ರಾಯ ಎಪ್ಪತ್ತು ವರ್ಷ ಪೂರ್ತಿಯಾದಾಗ 
ಮೂರು ಸಾವಿರ ರೂಪಾಯಿಗಳನ್ನು ಹಾಗೂ ಪ್ರಾಯ ಎಂಭತ್ತು ವರ್ಷ ಪೂರ್ತಿಯಾದಾಗ 
ಮೂರು ಸಾವಿರದ ಐನೂರು ರೂಪಾಯಿಗಳನ್ನು ಪ್ರತಿ ತಿಂಗಳು ಹೆಚ್ಚುವರಿ ಪಿಂಚಣಿಯಾಗಿ 
ನೀಡತಕ್ಕದ್ದು : 

ಮತ್ತೂ ಅಲ್ಲದೆ , ಈ ಅಧಿನಿಯಮದ ಪ್ರಕಾರ ಒಬ್ಬ ಸದಸ್ಯನಿಗೆ ಅರ್ಹವಾದ ಗರಿಷ್ಟ 
ಪಿಂಚಣಿಯು ಪ್ರತಿ ತಿಂಗಳು ಒಟ್ಟು ಐವತ್ತು ಸಾವಿರ ರೂಪಾಯಿಗಳನ್ನು ಮೀರತಕ್ಕದ್ದಲ್ಲ . ”. 


71 


